ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಆರೋಗ್ಯ ಕರ್ನಾಟಿಕ ಆಯುಷ್ಮಾನ್‌ ಯೋಜನೆಗಳ ಬಗ್ಗೆ 
ಶ್ರೀ ಐವನ್‌ ಡಿ'ಸೋಜಾ (ನಾಮನಿರ್ದೇಶನ ಹೊಂದಿದವರು) :- 


963 (1175) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಆರೋಗ್ಯ ಕರ್ನಾಟಿಕ ಆಯುಷ್ಮಾನ್‌ ಯೋಜನೆಯಡಿ ರಾಜ್ಯದಲ್ಲಿ ಎಷ್ಟು ಕಾರ್ಡ್‌ಗಳನ್ನು 
ವಿತರಿಸಲಾಗಿದೆ ; ಸರ್ಕಾರಿ ಆಸ್ಪತ್ರೆಗಳಿಂದ "ರೆಫರಲ್‌" ಪಡೆಯದೆ ನೇರವಾಗಿ ಖಾಸಗಿ ಆಸ್ಪತ್ರೆಗಳಿಗೆ 
ದಾಖಲಾದವರಿಗೆ ಈ ಯೋಜನೆ ಅನ್ನಯ ಸವಲತ್ತು ನಿರಾಕರಿಸಲಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೆಳಿ (ವಿವರ ನೀಡುವುದು) 


(ಆ) ಆರೋಗ್ಯ ಕರ್ನಾಟಿಕ ಯೋಜನೆಯಲ್ಲಿ ಕೆಲವು ಚಿಕಿತ್ಸೆಗಳು ಇರುವುದಿಲ್ಲ ಎಂದು ಖಾಸಗಿ 
ಆಸ್ಪತ್ರೆಗಳು ಚಿಕಿತೈಗೆ ನಿರಾಕರಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಈ ಬಗ್ಗೆ ಸರ್ಕಾರ 
ಕೈಗೊಂಡ ಕ್ರಮವೇನು; (ವಿವರ ನೀಡುವುದು) 


(ಇ) 2018-19 ಮತ್ತು 2019-20ರಲ್ಲಿ ಆರೋಗ್ಯ ಕರ್ನಾಟಿಕ ಚಿಕಿತ್ಸೆಗಾಗಿ ಕೇ೦ದ್ರ ಸರ್ಕಾರ ಬಿಡುಗಡೆ 
ಮಾಡಿರುವ ಅನುದಾನ ಎಷ್ಟು ; ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ ಅನುದಾನ ಎಷ್ಟು; (ವಿವರ 
ನೀಡುವುದು) 


(ಈ) ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಆರೋಗ್ಯ ಕರ್ನಾಟಿಕ ಕಾರ್ಡ್‌ಗಳನ್ನು ವಿತರಿಸಲಾಗಿದೆ ; 
ವಿತರಿಸಬೇಕಾದ ಕಾರ್ಡ್‌ಗಳು ಎಷ್ಟು ? (ವಿವರ ನೀಡುವುದು) 


